ಕರ್ನಾಟಿಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 810 
ಸದಸ್ಯರ ಹೆಸರು p ಶ್ರೀ ನಿರಾಣಿ ಹಣಮಂತ್‌ ರುದ್ರಪ್ಪ. 
ಉತ್ತರಿಸುವ ದಿನಾಂಕ 17.12.2018 
ಉತ್ತರಿಸುವ ಸಚಿವರು : ಸಮಾಜ ಕಲ್ಯಾಣ ಸಚಿವರು 
ಸಂ ಪ್ರಶ್ನೆ ಉತ್ತರ 


ಅ) | ಕರ್ನಾಟಿಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ 6 ನೇ 
ಆಡಳಿತ ಸಭೆಯ ತೀರ್ಮಾನದನ್ಯಯ ಕೇಂದ್ರ ಕಛೇರಿಗೆ 
(ಕ್ರೈಸ್‌) "ಯಲ್ಲಿ 7 ರಿಂದ 16 ವರ್ಷಗಳಿಗೂ ಮೇಲ್ಬಟ್ಟು ಇಲ್ಲ 
ಕಾರ್ಯನಿರ್ವಹಿಸುತ್ತಿರುವ “ಸಿ” ಮತ್ತು “ಡಿ” ಗುಂಪಿನ 
ಹೊರ ಗುತ್ತಿಗೆ ಸಿಬ್ಬಂದಿಗಳನ್ನು ವಿಶೇಷ ನಿಯಮ ರೂಪಿಸಿ 
ಖಾಯಂ ಗೊಳಿಸಲು ತೀರ್ಮಾನಿಸಿರುವುದು; ನಿಜವೇ? 


SS [pre 


ಆ) | ಹಾಗಿದ್ದಲ್ಲಿ 3 ವರ್ಷಗಳು ಕಳೆದಿದ್ದರೂ ಸಹ ಆಡಳಿತ 
ಮಂಡಳಿಯ ತೀರ್ಮಾನವನ್ನು  ಅನುಷ್ಯಾನಗೊಳಿಸದಿರಲು 


ಕಾರಣವೇನು? ' ‘ 
WN + wl 
ಇ) | ಈ ವಿಷಯವಾಗಿ ಸರ್ಕಾರವು ತೆಗೆದುಕೊಂಡ ಕಮಗಳೇನು; 
ವು ಕ್ರ ಸ ಉದ್ಭವಿಸುವುದಿಲ್ಲ 
ಹಾಗೂ ಅವುಗಳು ಯಾವ ಹಂತದಲ್ಲಿದೆ; 


ವಿಳಂಬವಾಗಿರುವುದಳ್ಳೆ ಕಾರಣ ಗಳನ್ನು ತಿಳಿಸುವುದು; 


ಈ) | ಯಾವ ಕಾಲಮಿತಿಯಲ್ಲಿ ಈ ಸಿಬ್ಬಂದಿಗಳನ್ನು 
ಖಾಯಂಗೊಳಿಸಲಾಗುವುದು? 


ಜ ಕಲ್ಯಾಣ ಸಚಿವರು. 


ಸಕಇ 637 ಮೊದೇಶಾ 2018 
| 3 (0 ake A 
ಸ 


